ಕರ್ನಾಟಿಕ ವಿಧಾನ ಪರಿಷತ್ತು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು 


: ಶ್ರೀ ಘೋಟ್ಸೆಕರ ಶ್ರೀಕಾಂತ ಲಕ್ಷ್ಮಣ 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 193 
ಉತ್ತರಿಸಬೇಕಾದ ದಿನಾಂಕ ; 02.02.2021 
ಪ್ರ. ಪ್ರಶ್ನೆ ಉತ್ತರ 
ಸಂ. . . 
(ಅ) [ಕಾರವಾರ ಜಿಲ್ಲೆಯ ಯಲ್ಲಾಪೂರ | ಇಲ್ಲ. 
ತಾಲ್ಲೂಕಿನಲ್ಲಿ ಬುಡಕಟ್ಟು, 
ಜನಾಂಗದ ಆರ್ಥಿಕ ಪುನಶ್ಲೇತನಕ್ಕಾಗಿ ಆದರೆ ಸರ್ಕಾರದಿಂದ 2020-21ನೇ ಸಾಲಿನಲ್ಲಿ 
'ಚ' ಈ - SEN 
ಪ್ರಾರಂಭವಾದ ಸಹ್ಯಾದ್ರಿ ಗಿರಿಜನ! ಲ೫೦ಪ್ಟ್‌ ಸಹಕಾರ ಸಂಘಗಳ ಮಾರುಕಟ್ಟೆ ಮೂಲಭೂತ 


ಲ್ಯಾಂಪ್ಸ್‌ ಸೊಸೈಟಿಯಲ್ಲಿ ದೊಡ್ಡ 
ಪ್ರಮಾಣದ ಅವ್ಯವಹಾರ ನಡೆದಿರುವ 
ಬಗ್ಗೆ ಸರ್ಕಾರದ ಗಮನಕ್ಕೆ 
ಬಂದಿರುತ್ತದೆಯೇ; (ವಿವರ 
ನೀಡುವುದು) 


ಸೌಕರ್ಯ ಸ್ಥಾಪನೆ ಯೋಜನೆಯಡಿಯಲ್ಲಿ 
ದಿನಾಂಕ:12.08.2020 ರಂದು ಬಿಡುಗಡೆಯಾದ ಮೊತ್ತ 
ರೂ.12.50 ಲಕ್ಷಗಳ ಪೈಕಿ ರೂ.2.00 ಲಕ್ಷಗಳನ್ನು: ಜೇನು 
ಖರೀದಿಗೆ ಬಳಕೆ ಮಾಡಿಕೊಂಡಿದ್ದು, ಈ ಬಗ್ಗೆ ದಿನಾಂಕ: 
25.01.2021 ರಂದು . ಸಹಕಾರ ಸಂಘಗಳ 
ಉಪನಿಬಂಧಕರು ಸಂಘದ ಆಡಳಿತ ಮೆಂಡಳಿಗೆ ಮತ್ತು 
ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ನೋಟಿಸ್‌ ಜಾರಿ 
ಮಾಡಿದ್ದು, ನಂತರ ಜೀನು ಖರೀದಿಗೆ ಬಳಕೆ 
ಮಾಡಿಕೊಂಡಿದ್ದ, ರೂ.2.00 ಲಕ್ಷಗಳನ್ನು ಸಂಘದ 
ಬ್ಯಾಂಕಿನ ಖಾತೆಗೆ ದಿನಾಂಕ:25.01.2021ರ೦ಂದು ಜಮಾ 
ಮಾಡಿರುತ್ತಾರೆ. 


[@) 


ಬುಡಕಟ್ಟು . ಸಿದ್ದಿ ಸಮುದಾಯದ 
ಉವ್ನತಿಗಾಗಿ ಸ್ಥಾಪಿತವಾದ ಸಹಕಾರಿ 
ಸಂಸ್ಥೆಯೊಂದು ಈ ರೀತಿ ಅವನತಿಯ 
ಅಂಚಿನಲ್ಲಿರುವುದಕೆ ಕಾರಣವೇನು; 


ಆಡಳಿತ ಮಂಡಳಿ ಸಮಿತಿಯೇ 
ಆಅಸ್ತಿತ್ವದಲ್ಲಿಲ್ಲದಿದ್ದರೂ ಬ್ಯಾಂಕ್‌ 
ಖಾತೆಯಲ್ಲಿ ಅವ್ಯವಹಾರ 
ಯಥಾವತ್ತಾಗಿ ನಡೆಯುತ್ತಿರುವುದು 
ನಿಜವೇ; ಸದರಿ -: ವಿಷಯದಲ್ಲಿ 
ಆಗಿರುವ ಅವ್ಯವಹಾರದ ಬಗ್ಗೆ 


ಸರ್ಕಾರ ಸೂಕ್ತ ತನಿಖೆ ಮಾಡುವುದೆ; 


ಇದಕ್ಕೆ ಬೇಕಾಗುವ ಕಾಲಾವಕಾಶ 
ಎಷ್ಟು; (ವಿವರ ನೀಡುವುದು) 


ಸಹ್ಯಾದ್ರಿ ಗಿರಿಜನರ ದೊಡ್ಡ ಪ್ರಮಾಣ ವಿವಿದೊದ್ದೇಶ | 
ಸಹಕಾರ ಸಂಘ ಎನಿ. ಯಲ್ಲಾಪುರ ಈ ಸಹಕಾರ ಸಂಘವು 
ಕಾರ್ಯನಿರ್ವಹಿಸುತ್ತಿದ್ದು, ಪ್ರಸ್ತುತ ಸಂಘದಲ್ಲಿ ಆಡಳಿತ 
ಮಂಡಳಿ ಅಸ್ತಿತೃದಲ್ಲಿರುತ್ತದೆ. ಸಂಘದ ಬ್ಯಾಂಕಿನ 
ಉಳಿತಾಯ ಖಾತೆಯಲ್ಲಿ ಅವ್ಯವಹಾರ ನಡೆದಿರುವುದು 
ಕಂಡುಬಂದಿರುವುದಿಲ್ಲ. : 


ಸದರಿ ಸಹಕಾರ ಸಂಘಕ್ಕೆ ಸರ್ಕಾರದಿಂದ 2020-21ನೇ 
ಸಾಲಿನಲ್ಲಿ ಲ್ಯಾಂಪ್ಸ್‌ ಸಹಕಾರ ಸಂಘಗಳ ಮಾರುಕಟ್ಟೆ 
ಮೂಲಭೂತ ಸೌಕರ್ಯ ಸ್ಥಾಪನೆ ಯೋಜನೆಯಡಿಯಲ್ಲಿ 
ದಿಸಾಂಕ:12.08.2020 ರಂದು ಬಿಡುಗಡೆಯಾದ ಮೊತ್ತ 
ರೂ.12.50 ಲಕ್ಷಗಳ ಪೈಕಿ ರೂ.2.00 ಲಕ್ಷಗಳನ್ನು ಜೀನು 
ಖರೀದಿಗೆ "ಬಳಕೆ ಮಾಡಿಕೊಂಡಿದ್ದು, ಈ ಬಗ್ಗೆ 
ದಿನಾಂಕ:25.01.2021 ರಂದು ಸಹಕಾರ ಸಂಘಗಳ ಉಪ 


ಮೆಬಲಧಕರು ಸಂಘದ ಆಡಳಿತ ಮಂಡಳಿಗೆ ಮತ 
ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ನೋಟಿಸ್‌ ಜಾರಿ 


| ಮಾಡಿರುತ್ತಾರೆ. 


| ಆಗದಂತೆ ಕ್ರಮವಹಿಸಲು ಎಚ್ಚರಿಕೆಯನ್ನು ಸಹಕಾರ 


ಮಾಡಿದ್ದು, ನಂತರ ಜೇನು ಖರೀದಿಗೆ `" ಬಳಕೆ 
ಮಾಡಿಕೊಂಡಿದ್ದ ರೂ.2.00 ಲಕ್ಷಗಳನ್ನು ; 
ದಿನಾಂಕ:25.01.2021 -ರಂದು ಬ್ಯಾಂಕಿಗೆ ಜಮಾ 

ಗೋದಾಮು ಮತ್ತು ಮಾರಾಟ ಮಳಿಗೆ ನಿರ್ಮಾಣಕ್ಕಾಗಿ 
ಬಿಡುಗಡೆಯಾದ ಹಣವನ್ನು ಅದೇ : ಉದ್ದೇಶಕ್ಕೆ 
ಬಳಸಿಕೊಳ್ಳದೇ ಬೇರೆ ಉದ್ದೇಶಕ್ಕೆ ಬಳಸಿಕೊಂಡ ಕುರಿತು | 
ಸಂಘದ ಆಡಳಿತ ಮಂಡಳಿಯವರಿಗೆ . ಹಾಗೂ! 
ಮುಖ್ಯಕಾರ್ಯನಿರ್ವಹಣಾಧಿಕಾರಿಗೆ ದಿ:25.01.2021 | 
ರಂದು ನೋಟಿಸು ನೀಡಿದ್ದು, ಇನ್ನು ಮುಂದೆ ಈ ರೀತಿ 


ಸಂಘಗಳ ಉಪನಿಬಂಧಕರು, ಉತ್ತರ ಕನ್ನಡ ಜಿಲ್ಲೆ; 
ಕಾರವಾರ ಇವರು ನೀಡಿರುತ್ತಾರೆ. 


ಕಡತ ಸಂಖ್ಯೆ: ಸಿಒ 08 ಪಿಎ೦ಸಿ 2021 


(ಎಸ್‌. ಟಿ. ಸೋಮಶೇಖರ್‌) 
ಸಹಕಾರ ಸಚಿವರು. 


